ಕ.ವೆಂ. ರಾಜಗೋಪಾಲ್‌ 


ನಂಜನರ್ಣದ ಇತಿಹಾಸ: ಕೆಲವು ಹಿಪ್ಪಚಿಗಳು 


ರಾಜಾ 


ಟಿಪ್ಪಣಿ ೧: ಭಾರತೀಯ ಆಚರಣೆಗಳಂ 
ಮತ್ತು ಕಲೆಗಳ ವಿಚಾರದಲ್ಲಿ ಕೆಂಪು, ಬಿಳಿ, ಹಳದಿ, 
ಹಸಿರು ಮತ್ರ ಕಪ್ಪು (ಅಥವಾ ನೀಲಿ), ಅಂದರೆ 
ಇವು ಐದೂ ಪ್ರವಂಖವಾಗಿವೆ. ವರುತ್ತೆ ದೆ-ಎಂಬ 
ಆಚರಣಾ-ಕಲ್ಪನೆಯಲ್ಲಿ ಕೂಡ ಈ ಐದು ಬಣ್ಣಗಳಂ 
ಆಧಾರಭೂತವಾಗಿವೆ ಎಂದರೆ ಆಶ್ಚರ್ಯವಾಗ 
ಬಹುದು. ಇದು ಐತಿಹಾಸಿಕವಾಗಿ ತುಂಬ ಹಳೆಯದಂ 
ಎನ್ನುವುದಕ್ಕೆ ಜೈನಾಚರಣೆಗಳಲ್ಲಿ ಆಧಾರಗಳಿವೆ. ಅದರ 
ಬಹುಮುಖ್ಯವಾದ ತೀರ್ಥಂಕರ(೨೪)ರ ಕಲ್ಪನೆಗಳಲ್ಲಿ 
ಪ್ರತಿಮೆಗಳನ್ನು ಈ ಐದು ವರ್ಣಗಳಲ್ಲಿ ರಚಿಸಲಾಗಿದೆ. 
ಇದರ ರಚನೆಗಿಂತಲೂ ಈ ವಿಚಾರವು ಧಾರ್ಮಿಕವೂ 
ಹಳೆಯದೂ ಆಗಿದೆಯಷ್ಟೆ. 


ಇಲ್ಲಿಯ ೨೪ ಪ್ರತಿವೆಂಗಳಲ್ಲಿ ಹದಿನಾರಂ, ಹಳದಿ 
(ಯಾ ಬಂಗಾರ) ಯಣಾಗಿದ್ದ ಉಳಿದ ೮ರಲ್ಲಿ ಎರಡೆರಡಂ 
ಕೆಂಪು, ಹಸಿರು, ಬಿಳಿ ಮತ್ತು ಕಪ್ಪ (ಇಂದ್ರನೀಲ- 
ಕಡುನೀಲಿ) ಎಂದಂ ಹಂಚಿ ಹೋಗಿದೆ. ಇವುಗಳಿಗೆ 
ಶಾಸ್ತ್ರಾಧಾರವು ಸ್ಪಷ್ಟವಾಗಿಯೂ ಇರಂವಂತಿದೆ. 


ದಕ್ಷಿಣಕನ್ನಡ ಜಿಲ್ಲೆಯ ಸುಪ್ರಸಿದ್ಧ ಜೈನಕೇಂದ್ರ 
ವಾದ ಮೂಡಬಿದರೆಯ ಬಸದಿಗಳಲ್ಲಿ ಐತಿಹಾಸಿಕವಾಗಿ 
ಹಳೆಯದೆನ್ನಿಸಿಕೊಂಡಿರುವ ಬಸದಿಯನ್ನು "ಲೆಪ್ಪದ 
ಬಸದಿ” ಎಂದು ಕರೆಯುತ್ತಾರೆ. ಇದರಲ್ಲಿನ ಸುವರಾರು 
ಎರಡೂಕಾಲು ಅಡಿ ಎತ್ತರದ ೨೪ ತೀರ್ಥಂಕರ ಪ್ರತಿಮೆ 
ಗಳಿವೆ. ಇವೆಲ್ಲಾ ಗೋಡೆಗೆ ಅಂಟಿಕೊಡಂತೆಯೂ 
ನಿಂತಿವೆ. ಇವುಗಳಲ್ಲಿ ಐದು. ವರ್ಣಗಳ ಬಳಕೆಯಿದೆ. 


೧೬೦ 


ಇದರ ಶಾಸ್ತ್ರೋಕ್ತಿಯನ್ನು ಶಾಸ್ತ್ರಸಾರ ಸಮುಚ್ಚಯ 
ದಲ್ಲೂ ಜೈನಶಿಲ್ಪಶಾಸ್ತ್ರದಲ್ಲೂ ಕಾಣಬಹುದು. ಅದರ 
ಸಿಂಹೇಂದ್ರ-ಎಂಬ ಅರ್ಚಕರು ಹೇಳಂವಂತೆಯೂೂ ಇದೆ. 


pat 
ಶ್ಯಾಮೋ ಪಾರ್ಶ್ವ ಸುಪಾರ್ಶ್ವ ದ್ವೌ ನೀಲಾಂಭೌ 
ನೇಮಿಸಂವ್ರತೌ ॥ 


ಚಂದ್ರ ದಸ್ತಾಸಿತೌ್‌ ಸೋಣೌ ಪದ್ಮಪೂಜ್ಕೌ 
ಪರೇಪರೇ ॥೧॥ 
ಶೇಷಾಷೋಡಶ ಹೇವಕಾಭಾಃ ಕುವಕಾರಾಃ 
ಪಂಚದೀಕ್ಷಕಾಃ ॥ 


ವಾಸುಪೂಜ್ಯಜಿನೋ ಮಲ್ಲಿನೇಮಿಃ ಪಾರ್ಶ್ವೋಧ 
ಸನ್ಮತಿಃ ॥೨॥ (ಶಾ.ಸಾ.ಸ.) 


ಮೂಡಬಿದರೆಯ ಹಳೆಯ ಬಸದಿಯಂ 
ಐತಿಹಾಸಿಕವಾಗಿ ಹಳೆಯದು ಸುವಕಾರು ಹತ್ತನೇ 
ಶತವಕಾನದ್ದಿ ರಬಹಂದಂ. (ಕೆಲವರು, ಜೈನರು ಇದನ್ನು 
೭-೮ನೇ ಶತವರಾನದ್ದಿರಬಹುದೆನ್ನುತ್ತಾರೆ). ಈ ದಿವ್ಯ 
ದೇಹಗಳ ಪ್ರಭೆಯನ್ನು ಪಂಚವರ್ಣಗಳಲ್ಲಿ ಗುರು 
ತಿಸಿರುವ ಶಿಲ್ಪಿಗಳು ಎಂದಿನಿಂದಲೂ ವಿಶ್ವಕರ್ಮರು. 
ಈ ಲೆಪ್ಪದ ಕಲೆಯನ್ನು ಇಂದಿಗೂ ಕಾಪಾಡಿಕೊಂಡು 
ಬಂದಿರುವವರೂ ಅವರೆ. ವಿಷ್ಣುಧರ್ಮೋತ್ತರಪುರಾಣ 
ದಲ್ಲಿ ಈ ಕಲೆಯ ವಿವರವೂ ದೊರೆಯುತ್ತದೆ. ಇದರಿ 
ಭಿತ್ತಿಚಿತ್ರಗಳ ರಚನೆಗೂ ಆಧಾರವಾಗಿರುತ್ತದೆಯಷ್ಟೆ. 


ಇಷ್ಟು ಹಳೆಯ ವಿಚಾರದಲ್ಲಿ, ಶಾಸ್ತ್ರದಲಿಯೂ 
ಪಂಚವರ್ಣಗಳು  “ದಿವ್ಯ'ವೆಂಬ ಮುದ್ರೆಯನ್ನು 
ಪಡೆದಂತಿದೆ. ಇವನ್ನೇ ಭಾರತೀಯ “ವಿಂಸ್ಥಿಕ್‌' ವರ್ಣ 


ಇತಿಹಾಸ ದರ್ಶನ 


ಗಳೆಂದು ಹೇಳಬಹಂದಂ. ಇದರ ಪರಿಣಾಮವಾಗಿ 
ದಕ್ಷಿಣಕನ್ನಡದ ಆಚರಣೆಗಳಲ್ಲಿ ಈ ಐದು ವರ್ಣಗಳು 
ಪ್ರಭಾವಯುತವಾಗಿ ಕಂಡುಬರುತ್ತಿವೆ. 


ಮೊದಲಿಗೆ ನಾಗಮಂಡಲವನ್ನು ಹೇಳಬಹುದು 
ಅದರ ಹಳದಿ ಪ್ರಧಾನವಾದ ದೇಹದಲ್ಲಿ ಕಿಂಪು-ಎಳೆ 
ಮತ್ತು ಅಂಚುಗಳಿಗೆ ಕಪ್ಪು ಕಂಡರೆ ಹಸಿರು ಮತ್ತು ಬಿಳಿ 
ವರ್ಣಗಳೂ ಇವೆ, ಮಾಸ್ತವವಾಗಿ ಶಿಲ್ಪ-ಚಿತ್ರಗಳ 
ವಿಷಯದಲ್ಲಿ ಶಾಸ್ತ್ರಗಳು (ಜೈನೇತರ) ವಾಸ್ತವತೆಯನ್ನು 
ಗಮನಿಸಬೇಕೆಂದೇ ಹೇಳುತ್ತವೆ. ಅಗ್ನಿಪುರಾಣವು 
ಅಷ್ಟನಾಗಗಳನ್ನು, ಅವುಗಳ ಸಂತತಿ ಮೊದಲಾದುವನ್ನು 
ಹೇಳಿದರೂ ಬಣ್ಣಗಳನ್ನು ಹೇಳುವುದಿಲ್ಲ. ಸಾಮಾನ್ಯ 
ವಾಗಿ ತಿಳಿದಂತೆ ನಾಗವರ್ಣವು ರಂಗೋಲಿಯದು, 
ಕಾಳಿಂಗ ವಣತ್ರ ಕಪ್ಪು ಪ್ರಕಾಶವನ್ನುಳ್ಳುದು. ಹಳದಿ 
ಕೆಂಪು, ಬಿಳಿ-ಹಾವುಗಳಿರಲಾರವು. (ಮಣ್ಣಿನ ಬಣ್ಣಕ್ಕೆ 
ಬರುವ ಹಾವೂ ಇದೆಯಷ್ಟೆ), ಆದರೆ, ನಾಗಮಂಡಲದ 
ಆಚರಣೆಯಲ್ಲಿ ಪಂಚವರ್ಣದ ಬಳಕೆಯಿದೆ. ಆದರೆ ಶಿಲ್ಪಿ 
(ವೈದ್ಯರು)ಯು ಐದು ಬಗೆಯ ವರ್ಣಗಳಿಂದ ಚಿತ್ರ- 
ಶಿಲ್ಪವನ್ನು ರಚಿಸುತ್ತಾನೆ. ಅಲ್ಲದೆ, ಈ ಐದು ವರ್ಣ 
ಗಳೂ ಸೇರಿ ಮಂಗಳಕರವೆಂಬ ನಂಬಿಕೆ ದೃಢವಾಗಿದೆ. 


ಹೀಗೆ ಪಂಚವರ್ಣದ ಆಧ್ಯಾತ್ಮಿಕ (ಮಿಸ್ತಿಕ್‌) 
ಎನ್ನಬಹುದಾದ ನಂಬಿಕೆಯೂ ಭೂತಾರಾಧನೆಯಲ್ಲಿ 
ಕೂಡ ಕಂಡುಬರುತ್ತದೆ. ಯಕ್ಷಗಾನ ಬಯಲಾಟದ 
ಅಲಂಕರಣದಲ್ಲಿಯೂ  (ದಕ್ಷಿಣಕನ್ನಡದಲ್ಲಿ) ಇಂಥ 
ಪ್ರಭಾವವಿರುತ್ತದೆ. ದ.ಕ.ದ. ಆಚರಣೆಗಳಲ್ಲಿ ಜೈನ 
ಪ್ರಭಾವವು ಸಂವಕಾರು ೧೦ನೇ ಶತವಣನದಿಂದಲಾದರೂ 
ಇದ್ದೀತೆಂಬುದಕ್ಕೆ ಈ ಪಂಚವರ್ಣದ ವೈಖರಿಯಂತೂ 
ಆಧಾರವಾಗಿರುತ್ತದೆ. 


ವಿಶೇಷ ; ನಮ್ಮ ಕಲಾವಿದರಂ ಇಂದಿಗೂ ತಮ್ಮ 


ಪ್ರತಿಭೆಯನ್ನು *ಸೂರೆಹೊಯ್ಯಲಂ' ಈ ಐದು ಬಣ್ಣ 
ಗಳು ಸಾಕಾಗುತ್ತವೆ. ನಮ್ಮ ದೇಶದ ಚಿತ್ರಕಲೆಯಲ್ಲಿ 


ಸುವಕಾರು ೧೬೦೦ ಕ್ರಿ.ಶ.ದ ವೇಳೆಗೆ ರಚಿತವಾದಂದೆಂದು 
ಸಕಾರಣವಾಗಿ ಗುರುತಿಸಲಾಗಿರುವ "ಚೌರಪಂಚಾಶಿಕಾ? 
ಎಂಬ ೧೮ ವರ್ಣಚಿತ್ರಗಳು (ಚಿಕಣಿ ಚಿತ್ರಗಳು- 
ಗುಜರಾತ್‌) ಕಲ್ಹಣನ ರಾಜತರಂಗಿಣಿಯನ್ನು ನೆನಪಿಸುವ 
ಆಶಯಂ- ಕಥನವನ್ನು ಪರಿಶೀಲಿಸಬಹುದು. ಇವು 


ಇತಿಹಾಸ ದರ್ಶನ 


x 


ಭಾರತೀಯ ಸಂಪ್ರದಾಯ ಮತ್ತು ಶ್ರೇಷ್ಠ ಕಲಾಭಿ 
ವ್ಯಕ್ತಿತ್ವಕ್ಕೆ ಆಧಾರವಾಗುತ್ತವೆ. ಇಲ್ಲಿ ಸಂಕೇತಗಳೂ 
ಬಳಕೆಯಾಗಿವೆ, ಭಾವನೆಯ ಸ್ವಚ್ಛತೆ ಹಾಗೂ ವರ್ಣ 
ವೈಭವ_ಎರಡೂ ಮಿಳಿತವಾಗಿವೆ. ಇದರ ಪ್ರಭಾವವನ್ನು 
ಜೆಮಿನಿರಾಯ್‌ರ ಚಿತ್ರಗಳಲ್ಲೂ ಕಾಣಬಹುದಾಗಿದೆ. 
ಇಲ್ಲಿ ಜಾನಪದ ಮತ್ತು ಕ್ಲಾಸಿಕಲ್‌ ಅಂಶಗಳು 
ಪ್ರಕಾಶಿಸಂತ್ತವೆ. ಇದೊಂದು ಶೃಂಗಾರಪೂರಿತ ಸಂದರ್ಭ 
ವೆಂದರೆ ಸಾಹಿತ್ಯದ ಪಂಡಿತರಿಗೂ ಆಸಕ್ಷಿಯಂಂಟಾಗ 
ಬಹುದಂ.ಇದರ ಶೈಲಿಯಲ್ಲಿ ಬಳಕೆಯಾಗಿರುವ ಬಣ್ಣ 
ಬಣ್ಣದ ಚೌಕಗಳು. ಚೌಕಟ್ಟುಗಳೂ ಸಹಜ-ಸರಳ 
ಸ್ವರೂಪಗಳನ್ನು ವಣರಿದಂ ಆಕರ್ಷಿಸುವ ರೇಖೆಗಳೂ 
ಗಮನಾರ್ಹವಾಗಿವೆ. ಜಃ 

ಈಗಂತೂ: ಪಂಚವರ್ಣಗಳ ಇತಿಹಾಸವನ್ನೂ 
ವೈಭವವನ್ನೂ ನಾವು ಕಳೆದುಕೊಂಡಂತಾಗಿದೆ. ಅಲ್ಲದೆ 
ಇವು ಸಂಕೇತ-ಭಾವಗಳ ಆಶಯಗಳಾಗಿ ಉಳಿದ ಸಂಕೇತ 
ಗಳನ್ನು ಜೀವಂತಗೊಳಿಸಬಲ್ಲುವೆಂಬುದಕ್ಕೆ “ಚೌರ 
ಪಂಚಾಶಿಕಾ'ದ ೧೮ ಚಿತ್ರಗಳು ಉದಾಹರಣೆ 
ಗಳಾಗುತ್ತವೆ. ಈ ಬಣ್ಣಗಳು ಮಂಗಳಕರವೆಂದು 
ಹೇಳುವುದರಲ್ಲಿಯೂ ಜೈನ ಧರ್ಮದ ನೆನಪಾಗ 
ಬಹುದಾಗಿದೆ. ಕ 


ಟಿಪ್ಪಣಿ : The Devil Worship of 
the Tuluvas (೧೮೮೨)-ತಂಳುವರ ಭೂತಾರಾಧನೆ 
ಎಂಬ ಈ ಕೃತಿಯು, ಹಸ್ತಪ್ರತಿಯಾಗಿ ಬಾ (ಸೆ)ಲ್‌ 
ಮಿರ್ಷ ಮ್ಯೂಸಿಯಂ, ವಂಂಗಳೂರಂ, ಇಲ್ಲಿ ಉಳಿದಂ 
ಬಂದಿದೆ. (ಇದರ ಒಂದೆರಡಂ ಉಪಪ್ಪತಿಗಳೂ 
ದೊರಕುತ್ತಿವೆ. ಇಂಥದೊಂದನ್ನು ನಾನಂ ಉಡುಪಿಯಲ್ಲಿ 
ಕಾಣಲು ಸಾಧ್ಯವಾಯಿತಷ್ಟೆ.) ಇದನ್ನು ರಚಿಸಿದ 
ಹಿ.ಲಿ. ಬರ್ನೆಲ್‌ ಅವರು ೧೮೮೨ರಲ್ಲಿ ತೀರಿಕೊಂಡರಂ. 
ಆ ವೇಳೆಗೆ ಕೃತಿಯನ್ನು ಬಾ(ಸೆ)೮್‌ ಮಿರ್ಷ-ಅವರಿಗೆ 
ಅಚ್ಚು ವಠಕಾಡಲು ಕಳಿಸಿದ್ದಂತೆ ತಿಳಿದುಬರುತ್ತದೆ. 
ಇದರಲ್ಲಿ ೩೨೫ ಹಾಳೆಗಳಿದ್ದು (ಕ್ವಾರೋ ಬರಹದ 
ಹಾಳೆಗಳು) ಎರಡೂ ಕಡೆಗೂ ಬರೆದಂಥವು. ಆದದರಿಂದ 
ಒಟ್ಟು ೬೫೦ ಪುಟಗಳ ವ್ಯಾಪ್ತಿಯಿದೆ. ಇದರಲ್ಲಿ ೧೦ 
ಬಣ್ಣದ ಹಿತ್ತಾಳೆಯ ತಗಡಿನಲ್ಲಿ ರಚಿಸಿದ ಬಣ್ಣದ ಚಿತ್ರ 
ಗಳಿದ್ದು ಅವೆಲ್ಲಾ ಭೂತದ ಚಿತ್ರಗಳಾಗಿರಂವುದೇ ವಿಶೇಷ. 
ಅಷ್ಟನ್ನೂ ಬರ್ಗೈಲ್‌_ರು ದೇಶಿಯ ಕಲಾವಿದರಿಂದ 


೧೬೧ 


ವಣಾಡಿಸಿದ್ದಾರೆಯಾದರೂ ಅವರ ಹೆಸರುಗಳು ವಕಾತ್ರ 
ದೊರಕುವಂತಿಲ್ಲ. ಇವುಗಳ ವಿವರಗಳನ್ನೂ (ಪುಟ 
ಮತ್ತು ಹೆಸರಂ) ಇಂಡಿಯನ್‌ ಆಂಟಿಕ್ಟೆರಿಯ ಸಂಪಾದಕ 
ರಾಗಿದ್ದ ವೆೀಜರ್‌ ಆರ್‌.ಸಿ. ಟೆಂಪಲ್‌ ಅವರು ಆ 
ಪತ್ರಿಕೆಯ ಇಂಡಿಯ ೨೩-೧೮೯೪ರ ವಾಲ್ಕೂಂನಲ್ಲಿ 
ಸೇರಿಸಿದ್ದಾರೆ. ಆಗ್ಲೆ ಈ ಭೂತಗಳ ಚಿತ್ರದ ತಗಡು 
ಗಳನ್ನು ಬಳಸಲು ಗ್ರಿಗ್ಸ್‌ ಎಂಬವರಿಂದ ಬಣ್ಣದ 
ಪ್ರತಿಗಳನ್ನಾಗಿ ವಾಡಿಸಿದಾಗ ಆರು ವರಾತ್ರ ದೊರಕು 
ವಂತಾಗಿದೆ. ಅವುಗಳನ್ನೇ ಈಚಿನ ಇಂ.ಆನ್‌.ಯಂ 
ಪುನರ್‌ಮಂದ್ರಣದಲ್ಲಿ ಕಾಣಂತ್ತೇವಷ್ಟೆ. 


ಈ ಗ್ರಂಥದಲ್ಲಿ ೧೮೭೨ರಷ್ಟು ಹಿಂದಿನ ಚಿತ್ರಗಳೂ 
ಪಾಡ್ಜನಗಳೂ ಇತರ ವಿವರಗಳೂ (ಪ್ರತ್ಯಕ್ಷ ರೂಪದಲ್ಲಿ) 
ದೊರಕುತ್ತವೆ. ಬಬ್ಬಾತ ಕುರುಡನಾದ ಕಾಂತಾ ಎಂಬ 
ಪಂಬವನಿಂದ ' ಸಂಗ್ರಹಿಸಿದ ಪಾಡ್ಜನಗಳೂ ಜೊತೆಗೆ 
ಸಂಗ್ರಹಿಸಿದ ೨೮ ಭೂತಗಳ ಹೆಸರುಗಳೂ (ಟಿಪ್ಪಣಿ 
ಸಮೇತ) ದೊರಕುತ್ತವೆ. ಇಂಥ ಸಂಗ್ರಹದಿಂದ 
ಆರು-೧ ತೊಡಕಿನಾರ್‌, ೨  ವಯಜಾಡದೇರ್‌ 
ಕಾಲಭೈರವ, ೩ ಕೋಟಿ, ೪ ಚನ್ನಯ, ೫ ಜುವರಾದಿ 
ಮತ್ತು ೬ ಪಂಜುರ್ಲಿ ಫೋಟೊಪುತಿ ತೆಗೆದಂ ನಮ್ಮ 
ಕಲಾವಿದರ ಗಮನಕ್ಕೆ ತರಲು ಇಲ್ಲಿ ಪ್ರಯತ್ನಿಸಲಾಗಿದೆ. 
ಇವುಗಳನ್ನು ಅಚ್ಚುವಕಾಡಲು ಅನಂಕೂಲ ವರಾಡಿಕೊಟ್ಟ 
ಮಹನೀಯ ಗ್ರಿಗ್ಸ್‌ ಯಾರೆಂಬುದಂ ವಕಾತ್ರ ಸ್ಪಷ್ಟವಾಗಿ 


ನ್‌. ಕಚ್‌ 
ದೊರಕುತ್ತಿಲ್ಲ. ಇವರೂ ಬಾ(ಸೆ)ಲ್‌ ಮಿಷನ್‌ಗೆ 
ಸೇರಿದವರಿದ್ದು ಭಾರತದಲ್ಲಿದ್ದವರೆಂದು  ಊಹಿಸಲರಿ 
ಸಾಧ್ಯವಿದೆ. 


ಈ ಚಿತ್ರಗಳಂ ಪಂಚವರ್ಣಗಳಲ್ಲಿದ್ದು ಒಂದರ 
ಶತವಕಾನದ ಹಿಂದಿನವು ಎಂಬುದಂ ತಂಂಬ ಮಹತ್ವದ 
ವಿಷಯಂವೇ ಆಗಿದೆ. ಏಕೆಂದರೆ ಈ "ಪಂಚವರ್ಣ ಗಳನ್ನು 
ತುಳುವರ ಆಚರಣೆಗಳಲ್ಲಿಯೂ ಯಕ್ಷಗಾನ ವೇಷ 
ಹಾಗೂ ನಾಗಮಂಡಲದ ರಚನೆಯಲ್ಲಿಯೂ ಅಲ್ಲದೆ ಭಿತ್ತಿ 
ಚಿತ್ರಗಳಲ್ಲಿ ಮತ್ತು ಲೆಪ್ಪದ (ಸ್ಪಕ್ಕೋ) ಪ್ರತಿಮೆ 
ಗಳಲ್ಲಿಯೂ ಕಾಣುತ್ತೇವೆ. 


ಟಿಪ್ಪಣಿ-೩ : ಪಂಚವರ್ಣಗಳು : 
೧. ಬಿಳಿ, ಕೆಂಪು, ಕಪ್ಪು, ಹಳದಿ ಮತ್ತು 
ಹಸಿರಂ (ಪಚ್ಚೆ )-ಎಂದಂ ೧೮೯ ೫ರ ನಾನಾರ್ಥ ಶಬ್ದಾವಳಿ 


೧೬೨ 


ಮಂತ್ರಿ ಸಂಜ್ಞಾರ್ಥಗಳು ಬಾ(ಸೆ)ಲ್‌ ವಿಂರ್ಷ ಪ್ಪೆಸ್ಸಿನಲ್ಲಿ 
ಅಜ್ಜಾ ಗಿದೆ. ಬಿ.ಆರ್‌. ಎಂಬ ಗ್ರಂಥದಲ್ಲಿ ವಿವರವಿದೆ. 


೨. ಸಹಸ್ರಾರ್ಧ ವೃಕ್ಷಾದಿಗಳ ವರ್ಣನೆ 
ಇದರ ಮೊದಲ ಸಂಗ್ರಹ ಪ್ರಕಟಣೆಯನ್ನು ಸಿ. ಸ್ಟೊಲ್‌ 
A ಜ 
ಮತ್ತು ಜಿ. ಪ್ಲೆಸ್ಟ್‌. ಬಾ (ಸೆ)ಲ್‌ ವಿಂಷನ್‌ ಸಂಸ್ಥೆ. 
ಇವರು ಸಂಗ್ರಹಿಸಿ ಪ್ರಕಟಿಸಿದ್ದಾರೆ_ (ಕ್ರಿ.ಶ. ೧೮೮೧). 
ಇದರಲ್ಲಿನ ಅನಂಬಂಧ ೧೨ರಲ್ಲಿ ವರ್ಣಕ್ಕೆ 
ಉಪಯೋಗಿಸುವ ವೃಕ್ಷಾದಿಗಳು Dys-ಎಂಬುದರ 
ತುಂಬ ಉಪಯುಂಕ್ತವಾದುದಾಗಿದೆ : 


ಅ. ಕೆಂಪುವರ್ಣ_ ಪತಂಗದ ವಂರ, ರಕ್ತ 
ಚಂದನದ ಮರ, ವಂದರಂಗಿಯ ಎಲೆ, ದಾಸಾಲದ 
ಹೂವು, ಮಂಜಿಷ್ಕದ ಬೇರು, ಸಪ್ಪಂಗದ ಚೆಕ್ಕೆ ಮತ್ತು 
ಬೇರು, ಅಡಿಕೆ, ಕಚೋರಗಿಡದ ಗಡ್ಡೆ, ಚಾಯ ಬೇರು, 
ತಗಚೆಗಿಡದ ಬೀಜ, ವಂಂಜೆಟ್ಟಿ ಮರ, ಮುತ್ತುಗದ 
ಬೇರು, ಹಳದಿ ಪಾವಟೆಯ ಬೇರು, ಪುನ್ನಾಗದ ಕಾಯಿ. 


ಆ. ಹಳದಿ ವರ್ಣ-ಆವರಿಕೆಯ ಚಿಕ್ಕೆ, ಕೊಂದೆ 
ಮರದ ಚೆಕ್ಕೆ, ಮಂತ್ತುಗದ ಹೂ, ಬೊಗರಿ ಮರದ 
ಚೆಕ್ಕೆ, ಬಂಗಾರ ಕಾಯಿಂ, ದೊಡ್ಡಮರದರಸಿನ, ಪಾರಿ 
ಜಾತದ ಹೂವು, ಸಪ್ಪಂಗದ ಬೇರಂ, ಆರಸಿನದ ಗಡ್ಡೆ, 
ಜೋಗಿಯರಳೆಯಂ ಕಾಯಿ, ಕರಿಜಾಲಿಯ ಚೆಕ್ಕೆ, 
ಕುಂಕುಮದ ಹೂವು, ಕುಸುಂಬೆ ಗಿಡದ ಹೂವು, ಜಾರಿಗೆ 
ಹುಳಿ, ಬಿಕ್ಕೆಗಿಡದ ಚಿಗುರು, ದೇವಗರಿಗೆಯ ಕಾಯಿಂ, 
ಹಃಣಿಸೆಯ ಎಲೆ. 


ಇ. ನೀಲಿವರ್ಣ-ನೀಲಿಯ ಸೊಪ್ಪು, ಹಲ್ಲಂ 
ನೋವು ಮರದ ಎಲೆ (ಹಾಲೆ ಮರ-1vory wood) 


ಈ. ಹಸಿರು ವರ್ಣ-ಕೆಣಟ್ಟ ಗಿಡದ ಎಲೆ 
(ದೀಪದ ಎಣ್ಣೆಗೂ, ವಸ್ತ್ರಕ್ಕೆ ಹಸುರು ಬಣ್ಣ 
ಹಾಕುವುದಕ್ಕೂ ಆಗುತ್ತದೆ.) 


ಉ. ಕಪ್ಪು ವರ್ಣ-ಕಾಚಿನ ಮರ, ನಸಂಗುನ್ನಿ 
ಬಳ್ಳಿಯ ಸೊಪ್ಪು, ಅಣಿಲೆಕಾಯಿ, ಗೇರಂಬೀಜ. ಚೆಕ್ಕೆ 
ಕೂಡ, ಕೊಟ್ಟಗಿಡ, ಗೇರ್ಕಾಯಿ, ಚುಬುಕಂ ಮರದ 
ಚಿಕ್ಕಿ, ನೆಲ್ಲಿ ಚೆಕ್ಕೆ, ಬಸುರಿ ಮರದ ಬೇರು, ಬೆಲಪತ್ತೆ, 
ಮುತ್ತುಗದ ಮರ, ಮೊಂಡುಗಳ್ಳಿ, ರತ್ನಗಂಧಿ ಮರ; 


ಇತಿಹಾಸ ದರ್ಶನ 


ಲೋಳಿ ಸರ( ರಸ), 
(ಕಾಡು ಬಾದಾಮಿ) 


ವಳಾಗ್ರದ ಚೆಕ್ಕಿ.ಎಲೆಯೂ 


ಇವುಗಳನ್ನು ನವ್ಮೂ ದೇಶಿಯ ಕಸಬಂದಾರರಂ 
ಬಳಸಂತ್ತಿದ್ದರೆಂಬುದಕ್ಕೆ ಅನಂವಣಾನವಿಲ್ಲ. 


ಟಿಪ್ಪಣಿ ೪ : ಮಂಗಳದ್ರವ್ಕ ಮುತ್ತು 
ವಕಾಂಗಲ್ಯದ ವಿಷಯದಲ್ಲಿ ಒಂದು ವರಖ್ಯಾಂಶವೆಂದೆರೆ, 
ತಾಳಿಯ ಸಹಿತ ಅರಿಶಿನ, ಕುಂಕುಮ, ಬಳೆ, ಬಿಜೋಲೆ, 
ತೌರುಬಣ್ಣ, = ಹಸಿರಂಸೀರೆ, ಕಾಲುಂಗಂರ, 
ಕರಿಮಣಿ ಮುಂತಾದಂವು. ಬಣ್ಣವನ್ನು ಬಿಟ್ಟರೆ ವಸ್ತುವೇ 
ಬೇರೆಯಾಗಿ ಬದಲಾಗಬಹಂದಂ. ಉದಾ : ತಾಳಿಯಂ 
ಬಂಗಾರದ್ದಾಗಿರಬೇಕು- ಎಂದರೆ ಬಂಗಾರವಿಲ್ಲದಿದ್ದರೆ 
ಅರಿಶಿನದ ಕೊನೆಯನ್ನು ತಾಳಿಯರಾಗಿ ಪ್ರತಿನಿಧಿಸಬಹಂದಂ, 
ಇಂಥ ಪದ್ಧತಿ ತುಂಬ ಹಳೆಯದೂ ಅಲ್ಲದೆ ಬಂಗಾರ 
ವಿಲ್ಲದವರಲ್ಲಿ ಬಳಕೆಯಿದೆ. 


ಕರಿಮಣಿ_ಎಂಬೂದು ಗಾಜು. ತುಂಬ ಹಳೆಯ 
ಪದ್ಧತಿಯ ತಯಾರಿಕೆ, ಬಳೆಯ ಹಾಗೆ. ಇದು ಬಹುಶಃ 
ಕಲಾಮಣಿಯ ಸರವಿದ್ದಿರಬಹುದಾಗಿದೆ, ಬುಡಕಟ್ಟು 
ಜನಾಂಗಗಳಲ್ಲಿ ಆಭರಣವಾಗಿ ಬಳಕೆಯಲ್ಲಿದೆ. 
ಕುಂಕುವಂ-ಎಂಬಂದಂ ಮೊದಲಿಗೆ ಮಣ್ಣು [ ಬಣ್ಣ 
ಕಟ್ಟೆದ್ದೂ ಆದೀತಂ.  ಆಧಂನಿಕರಲ್ಲಂತೂ ಇದಂ ಕೇವಲ 
ಕೆಂಪುಬಣ್ಣದ ವಸ್ತುವಾಗಿದೆ. ಆದರೂ ಮಂಗಳಕರವೆ 


ಹೋಗಿಲ್ಲ. 
ಬಿಚ್ವೋಲೆಯಂ ಈಗ ಬಂಗಾರದ ಆಭರಣ 
ನವರತ್ನಗಳ ಕೆತ್ತನೆಯೂ ಸೇರುತ್ತದೆ. ಸೀರೆಯಂ 


ಮೂಲತಹ ರೇಶ್ಮೆಗೂ ಮುಂಚೆ ಹಸಿರಂ ಗರಿಯ ಉಡಿಗೆ 
ಯಾಗಿದ್ದಿರಬಹುದಾದಂದು. ನಾರು, ನೂಲು, ಕೃತಕ 
ನೂಲು-ಇತ್ಯಾದಿಗಳ ಬಳಕೆಯಲ್ಲಿ “ಹಸಿರು” ಬಣ್ಣಕ್ಕೆ 
ಮಂಗಳತೇಯಿಂದೆ, ಆದಂದರಿಂದ ಪಂಚವರ್ಣವೇ 
ಇವುಗಳಲ್ಲೆಲ್ಲ ವಲ ಮತ್ತಿ ಮಂಗಳ ದ್ರವ್ಯಗಳಿಗೆ 
ಆಧಾರ. 


ಟಿಪ್ಪಣಿ ೫: ಜೈನಧರ್ಮದಲ್ಲಿ ಪಂಚವರ್ಣಕ್ಕೆ 
ಪ್ರಥವಂ ಸ್ಥಾನವಿದೆ. ೨೪ ತೀರ್ಥಂಕರರ ಆತ್ಮಗಳು 
ಸಿದ್ದ ಶಿಲೆಯೇರಿಸಿದಲ್ಲಿ ಅವುಗಳನ್ನು ಪಂಚವರ್ಣಗಳಲ್ಲಿ 


ಇತಿಹಾಸ ದರ್ಶನ 


ಗಂರುತಿಸುತ್ತಾರೆ. ವುಹಾಕವಿ ಪಂಪನಂ ಕೂಡ ತನ್ನ 
ಆದಿಪುರಾಣದಲ್ಲಿ ತಿಳಿಯಪಡಿಸಿದ್ದಾನೆ. 


೨. ಉಜ್ಜೈನಿಯ ಪುರಾತತ್ತ್ವ ಸಂಗ್ರಹಾಲಯ 
ದಲ್ಲಿ ೨೪ ತೀರ್ಥಕರರ ಚಿತ್ರಗಳನ್ನು-ಪ್ರತಿಯೊಂದಂ 
ಸಾವಕಾನ್ಯ ಹೆಬ್ಬೆರಳಿನ ಅಳತೆಯಲ್ಲಿ ಚಿತ್ರಿಸಿರುವ ಒಂದರಿ 
ರಚನೆಯನ್ನು ಇರಿಸಿದ್ದಾರೆ. ಇವುಗಳಲ್ಲಿ ತೀರ್ಥಂಕರ 
ಹೆಸರನ್ನು ಬರೆಯಲಾಗಿದೆ. ಈ ಕಾಗದವು ತುಂಬ 
ಹಳೆಯಂದಾಗಿದರ್ದಿ ಒರಿಸ್ಸಾದ “ಚಿತ್ರಪಟಗಳ 
ವಕಾದರಿಯದೆಂದಂ ಗುರುತಿಸಬಹುದಾಗಿದೆ. ಆದುದರಿಂದ 
ಸುವಕಾರು ೧೨-೧೬ರ ಶತವಕಾನಗಳ ಅಂತರದ 
ರಚನೆಯೆಂಂದು ಗುರಂತಿಸಬಹುದಂ. 


೩. ವಿವರಗಳಿಗೆ ನನ್ನ "ಪಂಪಕವಿ (ಒಂದರ 
ಟಿಪ್ಪಣಿ-೧೯೮೯)' ಎಂಬ ಲೇಖನವನ್ನು ನೋಡ 
ಬಹಂದಂ. (ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ, ೧.೭೪. 
ಜೂನ್‌. ಡಿಸೆಂಬರ್‌ ೧೯೮೯. ಆದುದರಿಂದ ಪಂಚವರ್ಣ 
ಗಳು ನಮ್ಮ ದೇಶದ ಧಾರ್ಮಿಕ ಹಿನ್ನೆಲೆಯಲ್ಲಿ ಅಧ್ಯಾತ್ಮಿಕ 
ವರ್ಣಗಳು ಅಥವಾ Mystic colour ಎಂದೂ 
ಇದರಿಂದಾಗಿ ನವ್ಮ ಸಾಂಪ್ರದಾಯಿಕ ಚಿತ್ರಕಲೆಯಲ್ಲಿ 
ಕೂಡ 6“*ಪಂಚವರ್ಣ'ಕ್ಕೆ ಪ್ರಾಧಾನ್ಯತೆ ಬಂದಿದೆ 
ಎಂಬುದನ್ನೂ ಗಂರಂತಿಸಬಹಂದಂ. 


೪. “ಪಂಚವರ್ಣ”ಗಳಿಗೆ ಧಾರ್ಮಿಕವಾದ 
ಆಧಾರವಿರುವುದರಿಂದ ಅದರ ಬಳಕೆಯು ವರಾತ್ರ 
ದೇವತೆಯ ಆರಾಧನೆಯಲ್ಲಿಯೂ ಬಂದಿದೆ. ಈ 


ವಿಷಯವನ್ನು ವಿಷದೀಕರಿಸಿದಲ್ಲಿ ಮಾತ್ರ ಮಂಗಳ 
ಸೂತ್ರ ಮಂತ್ತು ಮಂಗಳ ದ್ರವ್ಯಗಳಂ ಹಾಗೂ ವಂತ್ತೈದೆ 
ತನದ ಸಂಕೇತ ಆಭರಣಗಳಲ್ಲಿ ಇದರ ಸೂತ್ರಬದ್ಧತೆ 
ಅಥವಾ ಪರಿಣಾಮಿಕ ಬಳಕೆಯಿದೆ. 


ಟಿಪ್ಪಣಿ : ಸಾಂಖ್ಯಕ ಶಬ್ದಮಂಜರೀ-ಪ್ರಕಾರ 
ಪಂಚವರ್ಣಗಳನ್ನು ವೈದಿಕರೂ ಸ್ವೀಕರಿಸಿದ್ದಾರೆ. ಅದಂ 
*ಪಂಚಕ'ಗಳಲ್ಲಿ ಒಂದಾಗಿದೆ. “ಪಂಚಶೀಲದಂತೆ 
ಪಂಚವರ್ಣಗಳು ಐದಂ: ಬಿಳಿ, ಕೆಂಪು, ಅರಿಶಿನ, ಕಪ್ಪ, 
ಪಚ್ಚೆ ಇವು ಐದು ಬಣ್ಣಗಳಂ. 


೧೬೩ 


